ನಮ್ಮ ಪುಟ್ಟ ಗ್ರಹವು ಸೌರವ್ಯೂಹದ 

ಮಿಕ್ಷೆಲ್ಲಾ ಗ್ರಹಗಳ ಜೊತೆಗೆ ಸುಮಾರು 4.6 
ಶತಕೋಟ ವರ್ಷಗಳಷ್ಟು ಅಥವಾ 460೦೦ 
ದಶಲಕ್ಷ ವರ್ಷಗಳಷ್ಟು ಹಿಂದೆಯೇ (ಒಂದು 
ಶತಕೋಟ ಎಂದರೆ 10°) ರೂಪುಗೊಂಡಿತು. 
ಭೂವಿಜ್ಞಾನಿಗಳು ಶೇ ಸುದೀರ್ಪ ಕಾಲವನ್ನು 
ಬೇರೆ ಬೇರೆ ಫಟ್ಟಗಳಾಗಿ ವಿಭಜಸುತ್ತಾರೆ. 
ಇವು ಭೂಮಿಯ ವಿಕಾಸದ ಇತಿಹಾಸದ 
ಕಾಲಾನುಕ್ರಮದ ಪರಾಮರ್ಶನ ಘಟ್ಟವನ್ನು 
ನಮ್ಮ ಮುಂದೆ ಒದಗಿಸುತ್ತವೆ. ಈ 
ಕಾಲಶ್ರೇಣಿಯಲ್ಲ ದೀರ್ಪವಾದ ಹಾಗೂ 
ಹೆಚ್ಚು ಪ್ರಮುಖವಾದ ಭಾಗಗಳನ್ನು 
“ಇಯಾನ್‌'(€೦ಗns) ಅಥವಾ ಯುಗಗಳು 
ಎನ್ನುತ್ತಾರೆ. ಪ್ರತಿಯೊಂದು ಇಯಾನ್‌ಅನ್ನು 
ಮತ್ತಷ್ಟು ಚಿಕ್ಕ ಕಾಲಘಫಟಕಗಳಕಂತೆ ವಿಭಜಸಿ 
ಅವುಗಳನ್ನು ಶಕ (೧) ಎನ್ನುತ್ತಾರೆ. 

ಮಂದೆ ವಿಭಜನಿ ಅವಧಿ ಎನ್ನುತ್ತಾರೆ. 
ಕಾಲಾಶ್ರೇಣಿಯನ್ನು ವಿಭಜಸುವ ಪ್ರಕ್ರಿಯೆಯು 
ಹೀಗೆಯೇ ಮುಂದುವರೆಯುತ್ತದೆ. 

(ಕೋಷ್ಟಕ 1 ನೋಡಿ). 


ಹಾದಿಯಲ್ಲನ ಪ್ರಮುಖ ಘಟನೆಗಳು 


ಎಸ್‌. ಮೋಹನಕುಮಾರ್‌ 


ಕೇಂಟ್ರಯನ್‌ ಪೂರ್ವಯುಗವು 
ಭೂವೈಜ್ಞಾನಿಕ ಕಾಲ ಶ್ರೇಣಿಯ ಮೊದಲ 
ಪಮುಖ ವಿಭಜನೆಯಾಗಿದ್ದು ಭೂಮಿಯ 
ಇತಿಹಾಸದ ಶೇ 88 ಭಾಗವನ್ನು 
ಒಳಗೊಂಡಿದೆ. ಈ ಅವಧಿಯು ಗ್ರಹದ 
ರಚನೆಯೊಂದಿಗೆ ಪ್ರಾರಂಭವಾಗಿ, 
ಸುಮಾರು 54೦ ದಶಲಕ್ಷ ವರ್ಷಗಳ ಹಿಂದೆ 
ಇದ್ದಕ್ಕಿದ್ದಂತೆ ಆದ, ಕೇಂಬ್ರಿಯನ್‌ ಸೆ ಸ್ಪೋಟ 
ಎಂದು ಕರೆಯಲ್ಲಡುವ, 'ಐಹುಕೋಶೀಯ 
ಜೀವಿಗಳ ವೈವಿಧ್ಯೀಕರಣದ ಕಾಲದವರೆಗೆ 
ಮುಂದುವರೆಯುತು. (ಫಪಾನೆರೋಜೋಯುಕ್‌ 
ಯುಗದ ಪ್ರಾರಂಭದ ಕೇಂಜ್ರಯನ್‌ 
ಅವಧಿಯಲ್ಲ ಬರುತ್ತದೆ). 


ಸೌರ ವ್ಯೂಹದ ಎಲ್ಲ ಗ್ರಹಗಳೂ 
ರಚನೆಯಾದದ್ದೂ ಒಂದು ನೆಬ್ಯುಲಾದಿಂದ. 
ನೆಬ್ಬೂಲಾ ಅಂದರೆ, ಹಲವಾರು 
ಜ್ಯೋತಿರ್ವರ್ಷ ಉದ್ದ ವ್ಯಾಸವನ್ನು 
ಹೊಂದಿರುವ, ರಚನೆಯಾದ ಪ್ವಲ್ಲ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


17 


18 


ides ಶಕಗಳು (ಎರಾ) ಕಾಲಾವಧಿ (Duration) 
40೦೦೦ ದಶಲಕ್ಷ ವರ್ಷಗಳ೦ದ ಸುಮಾರು 460೦೦ ದಶಲಕ್ಷ ವರ್ಷಗಳವರೆಗೆ 
dics ಹೇಡಿಯನ್‌ (ಗ೩dean) (6೦೦ ದಶಲಕ್ಷ ವರ್ಷಗಕು) 
ಪೂರ್ವಯುಗ ಆಕಿೀಯನ್‌ (Archean) 25೦೦ ದಶಲಕ್ಷ ವರ್ಷಗಳ೦ದ 4೦೦೦ ದಶಲಕ್ಷ ವರ್ಷಗಳವರೆಗೆ (15೦೦ ದಶಲಕ್ಷ ವರ್ಷಗಳು) 
(Precambrian) ಪ್ರೋಟೆರೋಜೋಂಖಕ್‌ (p01020i¢) | ಸುಮಾರು 54೦ ದಶಲಕ್ಷ ವರ್ಷಗಳಂದ 2೮೦೦ ದಶಲಕ್ಷ ವರ್ಷಗಳವರೆಗೆ 
(1೨6೦ ದಶಲಕ್ಷ ವರ್ಷಗಳು) 
ಪೇಅಯೋಜೋಂಬಕ್‌ (2186020 | ಸುಮಾರು 252 ದಶಲಕ್ಷ ವರ್ಷಗಳಿಂದ ಸುಮಾರು 54೦ ದಶಲಕ್ಷ ವರ್ಷಗಳವರೆಗೆ 
ಫಾನೆರೋಥೆೋೀಲುಕ್‌ § | (288 ದಶಲಕ್ಷ ವರ್ಷಗಳು) 
(Phanerozoic) ಮೀಸೋಜೋಲಯುಕ್‌ (070i) | 6 ದಶಲಕ್ಷ ವರ್ಷಗಳಿಂದ 2೮2 ದಶಲಕ್ಷ ವರ್ಷಗಳವರೆಗೆ (86 ದಶಲಕ್ಷ ವರ್ಷಗಳು) 
ಸೋಮೊೋಿಲಂಯುಕ್‌ ಇಂದಿನಿಂದ 66 ದಶಲಕ್ಷ ವರ್ಷಗಳವರೆಗೆ (6೮ ದಶಲಕ್ಷ ವರ್ಷಗಳು) 


ಕೋಷ್ಟಕ 1 ಭೂವೈಜ್ಞಾನಿಕ ಕಾಲ ಶ್ರೇಣಿ: ಇಲ್ಲ ತೋರಿಸಿರುವ ಸಂಖ್ಯಾ ಶಕಗಳು ಮುಂದಿನ ದಿನಗಳಲ್ಲ ಬದಲಾಗುವ ಸಾಧ್ಯತೆ ಇದೆ ಎಂಬುದನ್ನು ಗಮನಿಸಿ. 


ಸಮಯದಲ್ಲೇ ಯುವ ಸೂರ್ಯನನ್ನು 
ಸುತ್ತುವರಿದಿದ್ದ, ಗಿರಕಿ ಹೊಡೆಯುತ್ತಿದ್ದ. 
ಧೂಳು, ಹೈಡ್ರೋಜನ್‌, ಹೀಲಅಯಂ, ಮತ್ತು 
ಇತರ ಅಯಾನೀಕರಣಗೊಂ೦ಡ ಅನಿಲಗಳ 
ಅಂತರತಾರಾ ಮೋಡ. ಈ ಮೋಡದಲ್ಪದ್ದ 
ಧೂಳನ ಚಿಕ್ಕ ಕಣಗಳು ದೊಡ್ಡದಾಗಿ, ಮತ್ತಷ್ಟು 
ದೊಡ್ಡದಾಗಿ ಒಟ್ಟುಗೂಡುತ್ತಾ ಚಿಕ್ಕ ಗಾತ್ರದ 
ಗ್ರಹಗಳು (p!aಗೀtಂids) ರೂಪುಗೊಂಡವು. 
ಈ ಮರಿ ಗ್ರಹಗಳು ಕಲ್ಲು ಕಂಕರೆಗಳು, 
ಬಂಡೆಗಳು ಮತ್ತು ಅತಿ ದೊಡ್ಡ ಬಂಡೆಗಳನ್ನು 


ಒಳಗೊಂಡಿದ್ದವು. ಇವೇ ಬೃಹದಾಕಾರ ತಾಳದ ಸುಮಾರು ಮಂಗಳ ಗ್ರಹದ ಗಾತ್ರದ 
ನಂತರ ತಮ್ಮ ಗುರುತ್ತಾಕರ್ಷಣ ಶಕ್ತಿಯ ಒಂದು ಆಕಾಶ ಕಾಯವು (ಇದಕ್ಕೆ 
ಸಹಾಯದಿಂದ ಹೆಚ್ಚು. ಹೆಚ್ಚು ವಸ್ತುಗಳನ್ನು ಥಿಯಾ ಎಂದು ಹೆಸರಿಸಿದ್ದಾರೆ) ಭೂಮಿಗೆ 
ತಮ್ಮತ್ತ ಸೆಕೆದುಕೊಂಡವು. ನಮ್ಯ ಚಂದ್ರನು ಢಿಕ್ಕಿ ಹೊಡೆದು ಬೃಹತ್‌ ಪ್ರಮಾಣದ 
ಪ್ರಾಯಶಃ ಸುಮಾರು 45೦೦ ಶತಕೋಟ ಕಲ್ಲುಗುಡ್ಡೆಯ ಮೋಡವನ್ನು ಹೊರಕ್ಕೆ 
(10°) ವರ್ಷಗಳಷ್ಟು ಹಿಂದೆ, ಭೂಮಿಯು ತಳ್ಞತು. ಕಾಲಕ್ರಮೇಣ ಈ ಸಿಡಿದು ಹಾರಿದ 
ರೂಪುಗೊಂಡ ಕೆಲವೇ ವರ್ಷಗಳ ನಂತರ ಗುಡ್ಡೆಯಲ್ಪ್ಲದ್ದ ಚೂರುಗಳು ಒಟ್ದಾಗಿ ಸೇರಿ 
ರೂಪುಗೊಂಡಿರಬಹುದೆಂದು ಬೃಹತ್‌ ಅಫ್ತಅಕೆ ದೊಡ್ಡದಾಗಿ. ಮತ್ತಷ್ಟು ದೊಡ್ಡದಾಗಿ ಬೆಳೆದು 
ಊಹಾ ಸಿದ್ದಾಂತ (Gaint Impact Hypothesis) ಚಂದ್ರನ ಉಗಮವಾಲಯುತು. 

ವು ಸೂಚಿಸುತ್ತದೆ. (ಚಿತ್ರ 1 ನೋಡಿ) 


(ಎ) ಹೇಡಿಯನ್‌ ಶಕ (ಎರಾ): ಹೇಡಿಯನ್‌ 
ಶಕ ಕೇಂಜ್ರಯನ್‌ ಪೂರ್ವ ಯುಗದ 
ಮೊತ್ತಮೊದಲ ಶಕ. ಇದರ ಅವಧಿ 
ಸುಮಾರು 6೦೦ ದಶಲಕ್ಷ ವರ್ಷಗಳು. 

ಈ ಕಾಲದ ಇತಿಹಾಸದ ಬಗ್ಗೆ ನಮಗೆ 
ತಿಆದಿರುವುದು ಬಹಳ ಕಡಿಮೆ. ಏಕೆಂದರೆ 
ಈ ಕಾಲದ ಯಾವುದೇ ಕಲ್ಲುಚೂರು 

ನಮ್ಮ ಅಧ್ಯಯನಕ್ಕೆ ದೊರೆತಿಲ್ಲ. 

ಹೇಡಿಯನ್‌ ಅವಧಿಯ ಬದುಕು ಬಹಳ 
ಭೀಕರವಾಗಿದ್ದಿರಬೇಕು. ಆ ಸಮಯದಲ್ಲ 
ಬಹಳಷ್ಟು ಧೂಮಕೇತುಗಳು, ಉಲ್ಲಾ 
ಶಿಲೆಗಳು ಮತ್ತು ಕ್ಷುದ ಗ್ರಹಗಳು ಆಕಾಶದಲ್ತ 
ಸಂಚರಿಸುತ್ತಿದ್ದು, ಆಗಾಗ ಭೂಮಿಯ 
ಮೇಲ್ಮೈಗೆ ಅಪ್ಪಆಸುತ್ತಿದ್ದರಿಂದ ಅಧಿಕ 
ಪಮಾಣದಲ್ಲ ಶಾಬ ಉತ್ಪತ್ತಿಯಾಗುತ್ತಿತ್ತು. 
ಚಂದ್ರ ಹಾಗೂ ಇತರ ಗ್ರಹಗಳ ಮೇಲೆ 
ಕಾಣುವ ಹಲವಾರು ಕಂದರಗಳು 
ಸೌರವ್ಯೂಹ ಹುಟ್ಟದ ಸಮಯದಲ್ಲ ಅಲ್ತದ್ದ 
ಪರಿಸ್ಥಿತಿಗಳಗೆ ಸಾಕ್ಷಿಯಾಗಿವೆ. ಬೆಳವಣಿಗೆಯ 
ಈ ಘಫಟ್ಟದಲ್ಲ ಭೂಮಿ ಹಾಗೂ ಇತರ 
ಗ್ರಹಗಳು ಕರಗಿದ ದವ ಸ್ಥಿತಿಯಲ್ಲದ್ದವೆಂದು 
ವಿಜ್ಞಾನಿಗಳು ನಂಜದ್ದಾರೆ. (ಚಿತ್ರ ೭2 ನೋಡಿ) 


ಆ ಶಕದಲ್ಲ ಭೂಮಿಯ ವಾತಾವರಣ 
ಕೂಡ ಈಗ ನಾವು ಉಸಿರಾಡುತ್ತಿರುವ 


ಚಿತ್ರ 1 ಚಂದ್ರ ರೂಪುಗೊಂಡ ಬಗೆಯನ್ನು ವಿವರಿಸುವ ಬೃಹತ್‌ ಅಪ್ಪಳಕೆ ಊಹಾ ಸಿದ್ಧಾಂತ (Gaint Impact Hypothesis) ವಾತಾವರಣದಂತಿರದೆ ಬಹಳ ಬೇರೆಯೇ 
ಕೃಪೆ: NASA/JPL-Caltech, Wikimedia Commons. URL: https://en.wikipedia.org/wikilFile:Artistoh275_ ಇದ್ದಿರಬೇಕು. ಮೀಥೇನ್‌, ಅಮೋನಿಯಾ 


concept_of_collision_at_HD_172555.jpg. ಪರವಾನಗಿ: CC-BY. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦21 


ಮತ್ತಿತರ ಅನಿಲಗಳ೦ದ ಕೂಡಿದ ಅಂದಿನ 


ಬಾಕ್ಸ್‌ 1 ಪ್ರೊಕ್ಯಾರಿಯೋಟ್‌ಗಳು ವಿರುದ್ಧ ಯುಕ್ಕಾರಿಯೋಟ್‌ಗಳು 


ಪ್ರೊಕ್ಕಾರಿಯೋಟ್‌ ಸ್ವರೂಪದ ಮತ್ತು 
ಯುಕ್ಕಾರಿಯೋಟ್‌ ಪ್ರರೂಪದ 

ಜೀವಿಗಕ ನಡುವೆ ಇರುವ ವ್ಯತ್ಯಾಸ 
ಮೂಲಭೂತವಾದದ್ದು. ಯುಕ್ಕಾರಿಯೋಬಟ್‌ 
ಜೀವಿಗಳು ನ್ಯೂಕ್ಸಿಯಸ್‌ ಮತ್ತು 

ಇತರೆ ತೆಳುಪೊರೆಯಿಂದ 

(membrane) ಆವೃತ ಸೂಕ್ಷ್ಯಾಂಗ 
(Organelles) ಗಳೆನ್ನುವ ರಚನೆಗಳನ್ನು 
ಹೊಂದಿರುತ್ತವೆ. ಇವು ಪ್ರೊಕ್ಯಾರಿಯೋಬ್‌ 
ಜೀವಿಗಳ ಕೋಶಗಕಲ್ಲರುವುದಿಲ್ಲ. 
ಪ್ರೊಕ್ಯಾರಿಯೋಬಟ್‌ಗಳು 39೦೦ ದಶಲಕ್ಷ 


ವಾತಾವರಣವು ಇಂದು ನಮ್ಮ ರಹದಲ್ಲ 
ಜೀವಿಸುತ್ತಿರುವ ಹಲವಾರು ಜೀವಿಗಳಗೆ 
ವಿಷಕಾರಿಯಾಗುತ್ತಿತ್ತು. ಕಾಲ ಕಳೆದಂತೆ 
ಭೂಮಿಯು ಕ್ರಮೇಣ ತಣ್ಣಗಾಯುತು. 
ಬಲು ತೂಕವಿದ್ದ ದ್ರವ ರೂಪದ ಕಜ್ದಣವು 
ರಹದ ಕೇಂದ್ರಭಾಗಕ್ಷೆ ಇಳದು ಅದರ 
ತಿರುಳಾಗಿ ರೂಪುಗೊಂಡಿತು. ಹಗುರವಾದ 
ವಸ್ತುಗಳು ಮೇಲ್ಮೈ ಕಡೆಗೆ ಸರಿದು, 
ತಣ್ಣಗಾಗಿ ಭೂಮಿಯ ಹೊರಪದರವಾಗಿ 
ರೂಪುಗೊಂಡವು. ಹೇಡಿಯನ್‌ 
ಶಕದುದ್ದಕ್ಕೂ ಭೂಮಿ ಮತ್ತು ಚಂದ್ರ 
ಇವೆರಡರ ಮೇಲ್ಮೈಗಳನ್ನು ಹಲವಾರು 
ಇತರೆ ಆಕಾಶಕಾಯಗಳು ಅಪ್ಪಳಸುತ್ತಿದ್ದವು. 


ವರ್ಷಗಳು ಮತ್ತು 25೦೦ ದಶಲಕ್ಷ 
ವರ್ಷಗಳ ನಡುವೆ ಭೂಮಿಯ ಮೇಲೆ 
ಮೊದಲು ಕಾಣಿಸಿಕೊಂಡ ಜೀವಿಗಳು. 
ಮುಂದೆ ಹಲವಾರು ದಶಲಕ್ಷ ವರ್ಷಗಳವರೆಗೆ 
ಪ್ರೊಕ್ಕ್ಯಾರಿಯೋಬಟ್‌ಗಳೇ ಭೂಮಿಯ 
ಮೇಲದ್ಧ ಏಕೈಕ ಜೀಪಿಗಳಾಗಿದ್ದವು. ಬಹಳ 
ದೀರ೯ಕಾಲದ ನಂತರವೇ (ಸುಮಾರು 
185೦ ದಶಲಕ್ಷವರ್ಷಗಳು) ಅತಿ 

ಸಂಕೀರ್ಣ ರಚನೆಯ. ದೊಡ್ಡ ಗಾತ್ರದ 
ಯುಕ್ಕ್ಯಾರಿಯೋಬ್‌ಗಳು ಅಸ್ತಿತ್ವಕ್ಕೆ ಬಂದವು. 


(ಅ) ಆಕೀಯನ್‌ ಶಕ: 4೦೦೦ ದಶಲಕ್ಷ 
ವರ್ಷಗಳಷ್ಟು ಪೂರ್ವದಿಂದ ೭25೦೦ 
ದಶಲಕ್ಷ ವರ್ಷಗಳಷ್ಟು ಹಿಂದಿನವರೆಗೆಂದು 
ಗುರುತಿಸಲಾಗಿರುವ ಈ ಅವಧಿಯಲ್ಲ 
ಭೂಮಿಯ ವಾತಾವರಣದ ಮುಕ್ತ 
ಆಮ್ಲಜನಕದ ಪ್ರಮಾಣ ಕಡಿಮೆ ಇತ್ತು. 
ತಾಪಮಾನ ಅಧಿಕವಾಗಿದ್ದರಿಂದ ಭೂಮಿಯ 
ಮೇಲದ್ದ ನೀರೆಲ್ಲಾ ಆವಿಯ ರೂಪದಲ್ಪತ್ತು. 
ಈ ಶಕದ ಕೊನೆಯ ಭಾಗದಲ್ಲ ಕೆಲವು 
ಬಗೆಯ ಸೂಕ್ಷಾ €ು ಜೀವಿಗಳು(bacteria), 
ಇಂದಿನ ದಿನಗಳಲ್ಪ ಹಸಿರು ಸಸ್ಯಗಳು 
ಉತ್ತನ್ನು ಮಾಡುವಂತೆ, ಇಂಗಾಲದ ಡೈ 
ಆಕ್ಲೈಡ್‌ ಮತ್ತು ನೀರಿನಿಂದ ಸಕ್ಕರೆಯನ್ನು 


ತಯಾರಿಸಲು ಸೂರ್ಯನ ಬೆಳಕನ್ನು 
ಸೆರೆಹಿಡಿದು ಬಳಸಿಕೊಳ್ಳುವ ವಿಧಾನಗಳನ್ನು 
ವಿಕಾಸಪಡಿಸಿಕೊಂಡವು. ಈ ರಾಸಾಯನಿಕ 
ಕ್ರಿಯೆಯಲ್ಲ ತ್ಯಾಜ್ಯವಾಗಿ ಹೊರಕ್ಕೆ ಬಟ್ಟ 
ಆಮ್ಲಜನಕ ಅನಿಲವನ್ನು ವಾತಾವರಣಕ್ಕೆ 
ಬಡುಗಡೆ ಮಾಡಲಾರಂಭನಸಿದವು. 
ಕಾಲಕ್ರಮೇಣ ಆಮ್ಲಜನಕ ಸಮೃದ್ಧ 
ವಾತಾವರಣ ಸೃಷ್ಟಿಯಾಲಯುತು. 
ಭೂಮಿಯು ತಂಪಾದಂತೆಲ್ಲಾ ಅದರ 
ವಾತಾವರಣದಲ್ಪದ್ದ ನೀರಿನ ಆವಿಯು 
ಘನೀಕೃತವಾಗಿ, ಧಾರಾಕಾರವಾದ 
ಮಳೆಯಂತೆ ಸುರಿದು, ಭೂಮಿಯ ಮೇಲದ್ದ 
ಹಳ್ಳಕೊಳ್ಳಗಳನ್ನು ತುಂಬ ಮೊಟ್ಟಮೊದಲ 
ಸಮುದ್ರಗಳನ್ನು ರೂಪಿಸಿದವು. ಈ 
ವಿಷಯದ ಬಣ್ಣೆ ವಿವಾದಗಳದ್ದರೂ. 
ಬಹಳಷ್ಟು ವಿಜ್ಞಾನಿಗಳು ಭೂಮಿಯ ಮೇಲೆ 
ಜೀವಿಗಳ ಉಗಮವಾಗಿದ್ದು ಅದರ ವಿಕಾಸದ 
ಹಾದಿಯಲ್ಲ ಸಂಭವಿಸಿದ ಸಹಜ ಸಂಗತಿ 
ಎಂದು ಪರಿಗಣಿಸುತ್ತಾರೆ. ಅತ್ಯಂತ ಹಳೆಯ 
ಪಳೆಯುಳಕೆಯೆಂದರೆ, ಸ್ಟೊಮ್ಯಾಟೊಲೈೆಟ್‌ 
ಎಂಬ ಶಿಲೆಗಳಲ್ಪ ಕಂ೦ಡುಹಿಡಿಯಲ್ಪಟ್ಟ. 
ದ್ಯುತಿಸಂಶ್ಲೇಷಣೆಯುಂದ ತಮ್ಮ 
ಶಕ್ತಿಯನ್ನು ಪಡೆದುಕೊಳ್ಳುವ 
ಸಯಾನೊಬ್ಯಾಕ್ಟೀರಿಯಾ ಎಂಬ ಏಕಕೋಶ 
ಪ್ರೊಕ್ಕಾರಿಯೋಟ್‌ನ 3.8 ಶತಕೋಟ 
ವರ್ಷ ಹಿಂದಿನ ಸಮುದಾಯಗಳದ್ದು. 

ಇವು ದ್ಯುತಿಸಂಶ್ಲೇಷಣಿಯ ಮೂಲಕ 


ಚಿತ್ರ 2. ಹೇಡಿಯನ್‌ ಭೂಮಿಗೆ ಪದೇಪದೇ ಧೂಮಕೇತುಗಳು, ಉಲ್ಲಾ ಶಿಲೆಗಳು ಮತ್ತು ಕ್ಷುದ ರಹಗಳು ಅಪ್ಪಳಸುತ್ತಿದ್ದವು 
ಕೃಪೆ: Tim Bertelink, Wikimedia Commons. URL: https://en.wikipedia.org/wiki/lHadean#/media/File:Hadean.png. ಪರವಾನಗಿ: CC-BY-SA. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


pe” 


& 


ಚಿತ್ರ 3. ಆಧುನಿಕ ಸ್ತೋಮೊಟೋಲೈಟ್‌ಗಳು 


zs 
ನ 


A : ಷ್‌ 


ಕೃಪೆ: Happy Little Nomad, Wikimedia Commons. URL: https:/fcommons.wikimedia.org/wiki/File:Stromatolites_in_Shark_Bayjpg. ಪರವಾನಗಿ: CC-BY-SA. 


ತಮಗೆ ಅಗತ್ಯವಾದ ಶಕ್ತಿಯನ್ನು 
ಪಡೆದುಕೊಳ್ಳುತ್ತವೆ. (ಚಿತ್ರ 3 ನೋಡಿ). 

ಶೇ ಏಕಕೋಶ ಜೀವಿಗಳ ಪ್ರಾದುರ್ಭಾವ, 
ಆಧುನಿಕ ಕಾಲದ ಬ್ಯಾಕ್ಟೀರಿಯಾದಂತೆ, 
ಜೀವಗೋಳ (biosphere]ದ ಉಗೆಮ ಹಾಗು 
ಬೆಳವಣಿಗೆಯನ್ನು ಸೂಚಿಸುತ್ತವೆ. 


ಈ ಶಕವು 54೦ ದಶಲಕ್ಷ ವರ್ಷಗಳಂದ 
25೦೦ ದಶಲಕ್ಷ ವರ್ಷಗಳವರೆಗೆ 
ಹಜ್ಜಕೊಂಡಿತ್ತು. ಠ ಅವಧಿಯಲ್ಪ 
ಎರಡು ಹಿಮಯುಗಗಳದ್ದವು. ಒಂದು 
ಹಿಮಯುಗದ ಅವಧಿ 24೦೦ 

ದಶಲಕ್ಷ ವರ್ಷಗಳ೦ದ 21೦೦ 

ದಶಲಕ್ಷ ವರ್ಷಗಳವರೆಗಿನದೂ ಮತ್ತು 
ಎರಡನೆಯ ಹಿಮಯುಗದ ಅವಧಿ 
72೦ ದಶಲಕ್ಷ ವರ್ಷಗಳಂದ 635 
ದಶಲಕ್ಷ ವರ್ಷಗಳವರೆಗಿನದೂ ಆಗಿತ್ತು. 
ಸರಿಸುಮಾರು 2೦೦೦ ದಶಲಕ್ಷ ವರ್ಷಗಳ 
ಹಿಂದೆ ಮೊಟ್ಟಮೊದಲ ನಿಖರವಾದ 


ಯುಕ್ಕ್ಯಾರಿಯೋಬ್‌ಗಳು ಕಾಣಿಸಿಕೊಂಡವು. 


(ಚಿತ್ರ 4 ನೋಡಿ) 18೦೦ ದಶಲಕ್ಷ 
ವರ್ಷಗಳ ವೇಳೆಗೆ ವಾತಾವರಣ 
ಆಮ್ಲಜನಕ ಸಮೃದ್ಧವಾಗುವಂತೆ 
ರೂಪುಗೊಂಡಿತ್ತು. ೨.3 ಶತಕೋಟ 
ವರ್ಷಗಕ ಹಿಂದೆ ಬಹುಕೋಶ ಜೀವಿಗಳಾಗಿ 
ಕಾಸಗೊಂಡ, ಸಮುದ್ರ ಜೀವಿಗಳಾದ 
ಸಯನೋಖ್ಯಾಕ್ಟೀರಿಯಾ ಮೊದಲ 


ಬಾರಿಗೆ ದ್ಯುತಿಸಂಶ್ಲೇಷಣೆಯಿಂದ 
ಆಮ್ಲಜನಕ ಉತ್ಪತ್ತಿ ಮಾಡಿದ ಸೂಕ್ಸ್ಯಾಣು 
ಜೀವಿಗಳೆ೦ದು ನಂಬಲಾಗಿದೆ. ಈ 
ಆಮ್ಲಜನಕವು ವಾತಾವರಣಕ್ಕೆ ಮುಕ್ತವಾಗಿ 
ಹೋಗಿ ಸೇರಿಕೊಳ್ಳುತ್ತಿತ್ತು. 


ಸತತವಾಗಿ ಮುಂದುವರಿದ ಜೀವ 

ವಿಕಾಸ (0r್ರanic evolution) ಮತ್ತು 
ಇದರಿಂದ ಹೆಚ್ಚಿದ ಜೈವಿಕ ಚಟುವಟಕೆಗಕ 
ಪರಿಣಾಮವಾಗಿ, ಕಾಲಾನುಕ್ರಮದಲ್ಲ 
ವಾತಾವರಣದಲ್ಲದ್ದ ಆಮ್ಲಜನಕ ಸುಮಾರು 


ಮೈಟೊಕಾಂಡಿಯನ್‌ ಎಷ 


ಸೈಟೋಪ್ಲಾಸಂ 
[ae] 


ನಯವಾದ ಎಂಡ್‌ ಕ್ಯಸ್ಸಪ ~~ 


ರೆಟಕು ೦ 
ಮುಕ್ತ ರೈಬೋಸೋಮ್‌ 
ಸೆಂಟ್ರೀಯೋಲ್‌ 


ನಲಲ 
ಒರಟು ಎಂಡೋಪ್ಲಾಸ್ಕಿಕ್‌ 
~ kk ರೆಟಕ್ಕುಲಮ್‌ 
pe ಪ್ಲಾಸ್ಕಾ ಹೊರಪೊರೆ 
R ಕ್‌ 4 \R ಸೆಲ್‌ ಕೋಟ್‌ 


ನ್ಯೂಕ್ಷಿಯಸ್‌ ರಂಧ್ರ 
ನ್ಯೂಕ್ಸಿಯಸ್‌ ಹೊದಿಕೆ 
ಗಾಲ್ಡ ಕಾಯಗಳು 


ಚಿತ್ರ 4. ತಮ್ಮ ಪೂರ್ನಿಕರಿಂದ ವಿಕಾಸವಾಗಿ ಸುಮಾರು 185೦ ದಶಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡ ಆಧುನಿಕ 


ಯುಕ್ಕ್ಯಾರಿಯೋಟ್‌ ಕೋಶಗಳು 


ಕೃಪೆ: Mediran, Wikimedia Commons. URL: https://commons.wikimedia.org/wiki/File:Fukaryotic_Cell_ 


(animal).jpg. ಪರವಾನಗಿ: CC-BY-SA. 


20 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೭1 


5೦೦ ದಶಲಕ್ಷ ವರ್ಷಗಳ ವೇಳೆಗೆ ಶೇ. 
1ಕ್ಲೂ ಕಡಿಮೆ ಇದ್ದದ್ದು ಶೇ. 21ಕ್ಕೆ ಏರಿತು. 


ದೊರೆತಿರುವ ಪಠಳೆಯುಕೆಗಳ ದಾಖಲೆಗಳು, 


10೦ ದಶಲಕ್ಷ ವರ್ಷಗಳ ಅವಧಿಯಲ್ಲಿ. 
ಅಂದರೆ, ಈ ಶಕದ ಅಂತಿಮ ಫಟ್ಟದ' 
ವೇಳೆಗೆ ಸಂಕೀರ್ಣವಾದ, ಮೃ ದು” 
ಅಂಗವುಳ್ಳ ಬಹುಕೋಶ ನ 
ಗುಂಪು ಅಥವಾ ಮೆಲಾಜೋಯನ್‌ಗಳು 
ಮೊದಲ ಬಾರಿಗೆ ಕಾಣಿಸಿಕೊಂಡವೆಂದೂ, 
ಮುಂದಿನ ವರ್ಷಗಕಲ್ಲ ಅವು ಹೆಚ್ಚುತ್ತಾ 
ಹೋಗಿ ಕೇಂಬ್ರಯನ್‌ ಪೂರ್ವ 

ಯುಗದ ಕೊನೆಯ ಘಟ್ಟ ತಲುಪುವ 
ವೇಳೆಗೆ ಸರ್ವೇಸಾಮಾನ್ಯವಾಗಿ 
ಕಂಡುಬರುತ್ತಿದ್ದವೆಂದೂ ಹೇಳುತ್ತವೆ. 

ಆಗೆ ಪರಭಕ್ಷಕಗಳು ಇಲ್ಲವಾದ್ದರಿಂದ. 
ಮೊಟ್ಟಮೊದಲ ಮೆಬಾಜೋಯನ್‌ಗಳ 
ದೇಹದಲ್ಲ ಯಾವುದೇ ಗಡಸು 
ಭಾಗವಿರಲಅಲ್ಲ. ಹೀಗಾಗಿ ಇವುಗಳ 
ಪಠೆಯುಳಕೆಗಳು ಅಚ್ಚುಕಟ್ದಾಗಿ ಉಳದಿವೆ. 
ಆಸ್ಲೇಅಯಾದ ಎಡಿಯಾಕಾರಾ 


Ke 


ಬೆಟ್ಟಪ್ರದೇಶಗಳಲ್ಲ ದೊರಕಿದ ಈ ಜೀವಿಗಳ 


pe) 
ಸಮಭಾಜಕವೃತ್ತ ಹಲ್‌ 


ಸಮುದಾಯವನ್ನು "ಎಡಿಯಾಕಾರಾ ಜೀವ 
ಜಗತ್ತು' ಎಂದೇ ಹೆಸರಿಸಲಾಗಿದೆ. 


ಇಪ್ಪತ್ತನೆಯ ಶತಮಾನದ ಪ್ರಮುಖ 
ಅನ್ವೇಷಣೆ ಗಳಲ್ಲ ಒಂದಾದ ಪ್ಲೇಟ್‌ 
ಟೆಕ್ಲಾನಿಕ್ಸ್‌. ಅದಕ್ಕಿಂತ ಮುಂಜೆ ಇದ್ದ 
ಭೂಖಂಡದ ಮಂದಗತಿಯ ಚಲನೆಯ 
ಸಿದ್ಧಾಂತದಿಂದ (ಬೊಖಂಡ ಸರಣ: 
Continental Drift) ಸಾಧಿತವಾದ ಆಧುನಿಕ 
ಸಿದ್ದಾಂತ. ಇಂದು ಇದು ಸಾರ್ವತ್ರಿಕವಾಗಿ 
ಸ್ತೀಕೃತವಾಗಿ. ಹಿಂದೆ ಇದ್ದ ಚಂದ 
ಮಂದಗತಿ ಚಲನಾ ಸಿದ್ಧಾಂತವನ್ನು 
ಹೆಚ್ಚುಕಡಿಮೆ ಸಂಪೂರ್ಣವಾಗಿ ಬರಟಪಿದೆ: 
ಪ್ಲೇಟ್‌ ಟಿಕ್ಲಾನಿಕ್‌ ಸಿದ್ದಾಂತದ ಪ್ರಕಾರ 
ಹೋಲಕೆಯಲ್ಲ ಸ ಸಾಕಷ್ಟು ಗೆಡಸಾಗಿರುವಂತೆ 
ತೋರುವ ಭೂಮಿಯ ಶಿಲಾವಲಯ 
(lithosphere), ಏಳು ದೊಡ್ಡ ಫಲಕಗಳಾಗಿ 
ಹಾಗೂ ಹಲವಾರು ಸ ಸಣ್ಣ ಫಲಕಗಳಾಗಿ 
ವಿಭಜಸಲ್ಪಲ್ಪದೆ. ಈ ಫಲಕಗಳು ತಮ್ಮ 
ಕೆಳಗೆ ಆಂಶಿಕವಾಗಿ ದವ ರೂವದಣ್ಲರುವ 
ಮ್ಯಾಂಟೆಲ್‌ (ಹೂಮಿಯ ತಿರುಅಗೂ 
ಮೇಲ್ಪದರಕ್ಕೂ ನಡುವೆ ಇರುವ ಭಾಗ) 


ಅಂಟಾರ್ತಿಕ್‌ if! 
ಪ್ಲೇಟ್‌ £" | 
Cay | 
en. | } 


ಮೇಲೆ ಪ್ರತಂತ್ರವಾಗಿ ತೇಲುತ್ತಾ. ವಿವಿಧ 
ದಿಕ್ಕುಗಕಲ್ಲ ಚಅಸುತ್ತಿರುತ್ತವೆ. 


ಈ ಚಲನೆ ಬಹಕ ಮಂದಗತಿಯಲ್ಲಿ, 
ಬೆರಳನ ಉಗುರು ಬೆಕೆಯುವಷ್ಟು 
ನಿಧಾನವಾಗಿರುತ್ತದೆ. (ಚಿತ್ರ 5 ನೋಡಿ) 
ಅನೇಕ ವರ್ಷಗಳ ಅವಧಿಯಲ್ಲ ನಡೆದ 
ಭೂಮಿಯ ಪಿಲಾ ವಲಯದ ಫಲಕಗಳ 
ಚಲನೆ (ಮುಂಜೆ ಭಾವಿಸಿದ್ದಂತೆ 
ಭೂಖಂಡಗಳ ಚಲನೆಯಲ್ಲ) ಇಡೀ 
ಜಾಗತಿಕ ಭೂಮೇಲ್ಕೈ ಮೇಲೆ 
ಮಹತ್ತರವಾದ ಬದಲಾವಣೆಗಳನ್ನು 
ಉಂಟುಮಾಡಿದೆ. ಭೂಮಿಯ ಬಹುತೇಕ 
ಚೆಟುವಟಕೆಗಳು - ಭೂಕಂಪಗಳು 
ಅಗ್ನಿಪರ್ವತಗಳು, ಪರ್ವತಗಳ ಬೆಳೆಯುವಿಕೆ 
ಮ ಈ ಫಲಕಗಳ ಅಂಚುಗಳಗೆ 
ಸೀಮಿತವಾಗಿರುತ್ತವೆ. ಭೂವಿಜ್ಞಾನಿಗಳ 
ನಂಜಕೆಯಂತೆ ಭೂಮಿಯ ಹೊರಚಿಪ್ಪಿನ 
ಟಿಕ್ಲಾನಿಕ್‌ ಫಲಕಗಳ ಬದಲಾವಣೆಗಳು 
30೦೦೦ ದಶಲಕ್ಷ ವರ್ಷಗಳ ಹಿಂದೆಯೇ 
ಆರಂಭವಾದವು. 


po 
ನ್‌ | 
aim ui 


ಚಿತ್ರ ೮. ಟಿಕ್ಲಾನಿಕ್ಸ್‌ ಫಲಕಗಳ ಪ್ರಕಾರ ಭೂಮಿಯ ಶಿಲಾಪದರ (lithosphere) ಏಳು ದೊಡ್ಡ ಫಲಕಗಳಾಗಿಯೂ, ಹಲವಾರು ಚಿಕ್ಕ ಫಲಕಗಳಾಗಿಯೂ ವಿಫಜಸಲ್ಪಟ್ಪದೆ. 


ಕೃಪೆ: IMeowbot~commonswiki, Wikimedia Commons. URL: https://commons.wikimedia.org/wiki/File:World_tectonic_plate_map_large.png. 


ಪರವಾನಗಿ: CC-BY. 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಕೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


ಚಿತ್ರ 6. ಪ್ಯಾಂಜಿಯಾ - ಭೂಗೋಳದ ಬದಲಾವಣೆಯ ಅವಧಿಯಲ್ಲ ರೂಪುಗೊಂಡ ಹಲವಾರು ಅತಿಶಯ 


ಬಂಡಗಳಲ್ಲೊಂದು. 


ಕೃಪೆ: Paul Sherman, WPClipart. URL: http://www.wpclipart.com/geography/plate_teutonics/Pangea_ 


USGS.png.html. ಪರವಾನಗಿ: Public Domain. 


ಶೇ ಪ್ಲೇಟ್‌ ಟಿಕ್ಲಾನಿಕ್‌ ಸಿದಾಂತದ ಉದಯದ 
ನಂತರ, ಭೂವಿಜ್ಞಾನಗಳಲ್ಲ ಗೋಚಿರಿಸಿದ 
ಪ್ರಮುಖ ಬೆಳವಣಿಗೆಯೆಂದರೆ ಭೂಮಿಯ 
ಇತಿಹಾಸದ ನಡುವೆ ಬೃಹತ್‌ ಬಂಡಗಳ 
ಬೆಳವಣಿಗೆ ಸೇರಿಕೊಂಡಿದೆ ಎನ್ನುವ ವಿಚಾರ. 
ಒಂದು ಅತಿಶಯ ಬಂಡವು (Supercontinent) 
ಅಥವಾ ಎಲ್ಲಾ ಭೂಖಂಡಗಳ ಹಲವಾರು 
ತುಂಡುಗಳು ಒಟ್ಟುಗೂಡಿ ಅಥವಾ 
ಗೊಂಚಲಂತೆ ಸೇರ್ಪಡೆಯಾಗಿ 

ಒಂದೇ ಒಂದು ದೊಡ್ಡ ಭೂಭಾಗವಾಗಿ 
ರೂಪುಗೊಳ್ಳುತ್ತದೆ. ಭೂಮಿಯ ಇತಿಹಾಸದ 
ಅವಧಿಯಲ್ಲ ಈ ಅತಿಶಯ ಬಂಡಗಳು 
ಮತ್ತೆ ತುಂಡುಗಳಾದವು ಮತ್ತು ಅದರ 
ಪರಿಣಾಮವಾಗಿ ಉಂಲಾದ ಖಂಡಗಳು 
ಮಂದಗತಿಯಲ್ಲ ಅತ್ತಿತ್ತ ಚಅಸಿದ 

ಫಲವಾಗಿ ಹೊಸ ಜಾಗತಿಕ ಭೂಮೇಲ್ಮೈ 
ಸೃಷ್ಟಿಯಾಯುತು. ವಾಸ್ತವದಲ್ಲ ಇಂದು 
ನಾವು ಕಾಣುತ್ತಿರುವ ಬಂಡಗಳ ಸ್ಥಾನೀಯ 
ಜೋಡಣೆ ಭೂಮಿಯ ಹೊರಪದರದ 
ಚಲನೆಯ ಸುದೀರ್ಪ ಇತಿಹಾಸದಲ್ಲ ಒಂದು 
ತಾತ್ಗಾಅಕ ವ್ಯವಸ್ಥೆ ಮಾತ್ರ. ಸುಮಾರು 3100೦ 
ದಶಲಕ್ಷ ವರ್ಷಗಳ ಹಿಂದೆ ಕೇಂಟ್ರಯನ್‌ 
ಪೂರ್ವ ಅವಧಿಯಲ್ಲ ಉರ್‌(Ur) ಎಂಬ 
ಅತಿಶಯ ಖಂಡದ ಉಗಮವಾಂಖುತು. 


25೦೦ ದಶಲಕ್ಷ ವರ್ಷಗಳು ಮತ್ತು 
16೦೦ ದಶಲಕ್ಷ ವರ್ಷಗಳ ನಡುವೆ 
ರೂಪುಗೊಂಡ ಮತ್ತೊಂದು ಅತಿಶಯ 
ಬಂಡ ಕೊಲಂಬಯಾ (Columbia). 


10೦೦ ದಶಲಕ್ಷ ವರ್ಷಗಳು ಮತ್ತು 750 
ದಶಲಕ್ಷ ವರ್ಷಗಳ ನಡುವೆ ಅಸ್ತಿತ್ವದಲ್ಲಿದ್ದ 
ಮತ್ತೊಂದು ಅತಿಶಯ ಬಂಡ ರೊಡಿನಿಯಾ 
(Rodinia). ಪನ್ನೋಷಿಯಾ (Pannotia) 
ಕೇಂಜ್ರಯನ್‌ ಪೂರ್ವ ಶಕದ ಅಂತ್ಯದಲ್ಲಿ. 
ಸುಮಾರು 65೦ ದಶಲಕ್ಷ ವರ್ಷಗಳ ಹಿಂದೆ 


ಅಸ್ಪಿತ್ತದಲ್ಲದ್ದ ಒ೦ದು ಅತಿಶಯ ಬಂಡ. 
ಪ್ಯಾನ್‌ಜಯಾ(Paಗ9೩€2), ಮತ್ತೊಂದು 
ಅತಿಶಯ ಬಂಡವಾಗಿದ್ದು 3೦೦ ದಶಲಕ್ಷ 
ವರ್ಷಗಳ ಕಾಲ ಅಸ್ತಿತ್ವದಲ್ಲದ್ದು. 28೦ 
ದಶಲಕ್ಷ ವರ್ಷಗಳು ಮತ್ತು 23೦ ದಶಲಕ್ಷ 
ವರ್ಷಗಕ ನಡುವೆ ವಿವಿಧ ಭಾಗಗಳಾಗಿ 
ಜಒಡೆಯಲಾರಂಭಸಿತು. (ಚಿತ್ರ 6 ನೋಡಿ) 


ನಮಗೆ ತಿಆದಿರುವ ಕೊನೆಯ ಅತಿಶಯ 
ಬಂಡವೆಂದರೆ ಗೊಂಡ್ಲಾನಾ (Gondwana). 
ಇದರಲ್ಲ ಈಗ ನಾವು ಗುರುತಿಸುವ ಆಪ್ರಿಕಾ. 
ಇಂಡಿಯಾ, ಮಡಗಾಸ್ಟರ್‌, ಆಸ್ಟ್ರೇಅಯಾ 
ಮತ್ತು ಅಂಬಾರ್ಟಕಾಗಳು ಸೇರಿದ್ದವು. 

(ಚಿತ್ರ 7 ನೋಡಿ) ಭೂವಿಜ್ಞಾನದ ಇತಿಹಾಸದ 
ವಿವಿಧ ಘಫಟ್ಟಗಳಲ್ಲ ಸಂಭವಿಸಿರುವ ಅತಿಶಯ 
ಖಂಡಗಳ ರೂಪುಗೊಳ್ಳುವಿಕೆ ಮತ್ತು ವಿಭಜನೆ 
ಪ್ರಕ್ರಿಯೆಗೆ ಅತಿಶಯ ಬಂಡಗಳ ಚಕ್ರವೆಂದೇ 
ಹೆಸರಿಸಲಾಗಿದ್ದು, ಇದು ಭೂಮಿಯ 
ಶಿಲಾವರಣ (lithosphere), ಜಲಾವರಣ 
(hydrosphere). ವಾತಾವರಣ (Atmosphere) 
ಮತ್ತು ಜೀವಾವರಣ (biosphere) 
ಇತ್ಯಾದಿಗಳ ವಿಕಾಸದ ಹಾದಿಯಲ್ಲ ಅತಿ 
ಹೆಚ್ಚು ಪ್ರಭಾವ ಜೀರಿದೆಯೆಂದು ಅನೇಕ 
ಅಧ್ಯಯನಗಳಂದ ತಿಆದು ಬಂದಿದೆ. 


ಫಾನರೋಜೋಲುಕ್‌ ಯುಗ 


'ಫಾನೆರೋಜೋಯುಕ್‌ ಎಂಬುದು ದ್ರೀಕ್‌ 
ಭಾಷೆಯ ಫಾನೆರೋಸ್‌ ಮತ್ತು ಜೋಯು 
ಎಂಬ ಪದಗಳಂದ ರೂಪಿಸಲಾದ ಪದ. 
ಇದಕ್ಕೆ ಗೋಚರಿಸುವ ಜೀವಗಳು ಎಂದರ್ಥ. 
ಈ ಯುಗದ ಕೇಂಟ್ರಯನ್‌ ಅವಧಿಯಲ್ಲಿ 


ಟ್ಯೈಯಾಸಿಕ್‌ 2೦೦ ದಶಲಕ್ಷ ವರ್ಷಗಳಷ್ಟು ಹಿಂದೆ 


ಚಿತ್ರ 7. ಭೂವಿಜ್ಞಾನದಲ್ಲ ತಿಆದಿರುವ ಕೊನೆಯ ಅತಿಶಯ ಖಂಡ 
ಕೃಪೆ: LennyWikidata, Wikimedia Commons. URL: https://commons.wikimedia.org/wiki/File:Laurasia- 


Gondwana.svg. ಪರವಾನಗಿ: CC-BY. 


22 | ಐ ಪಂಡರ್‌... ರೀಡಿಸ್ಥವರಿಂಗ್‌ ಸ್ಕೂಲ್‌ ಸೈನ್ಸ್‌, ಆಗಸ್ಟ್‌ 2೦21 


ಚಿತ್ರ 8. ಲೈಕೋಪಾಡ್‌ಗಳು (ಚೆಂಡು ತಲೆಯುಳ್ಳ ಮಾಸ್‌ ಗಳನ್ನು ಹೋಲುವ) ಜೀವಂತವಾಗಿರುವ ಅತ್ಯಂತ 
ಪ್ರಾಚೀನ ನಾಳೀಯ (vascular) ಸಸ್ಯಗಳು 


ಕೃಪೆ: Mokkie, Wikimedia Commons. URL: https://commons.wikimedia.org/wiki/File:Club_Moss_ 


(Lycopodium_carinatum)_1.jpg. ಪರವಾನಗಿ: CC-BY-SA. 


ಜೀವಿಗಳ ಉಗಮವಾಯುತೆನ್ನುವ 
ತಿಅವಳಕೆಯುದ್ದ ಕಾಲದಲ್ಲ ಠ ಪದದ 
ಸೃಷ್ಟಿಯಾಗಿದೆ. ಗಡಸು ಭಾಗಗಳುಳ್ಳ 
ಜೀವಿಗಳ ಕಾಣುವಿಕೆಯೇ ಈ ಯುಗದ 
ವೈಶಿಷ್ಟ್ಯ. (ಇದಕ್ಕಿಂತ ಮುಂಚಿನ ಜೀವಿಗಳು 
ಉಳಸುತ್ತಿದ್ದ ಕೇವಲ ಕುರುಹುಗಳು 

ಮತ್ತು ರಾಸಾಯನಿಕ ಪಳೆಯುಳಕೆಗಳಗೆ 
ಹೋಟಸಿದಾಗ ಪಠೆಯು೪ಕೆಯಾಗಿ 
ಬಹಳ ಕಾಲ ಸಂರಕ್ಷಿತವಾಗಿರಬಲ್ಲ ಗಡಸು 
ಭಾಗಗಳು.) ಫಾನೆರೋಜಯೋಯುಕ್‌ 
ಯುಗವನ್ನು ಮೂರು ಶಕಗಳಾಗಿ 
ವಿಭಜಸಲಾಗಿದೆ. 


(ಎ) ಪೇಅಯೋಜಯೋಲಯಖುಕ್‌ ಶಕ: 
ಇದು ಫಾನೆರೋಜೋಲಯುಕ್‌ 

ಯುಗದ ಮೊತ್ತಮೊದಲ ಹಾಗೂ 
ದೀರ್ಪಾವಧಿಯ ಶಕ. ಇದರ ಅವಧಿ 
ಸುಮಾರು 288 ದಶಲಕ್ಷ ವರ್ಷಗಳು. 
ಈ ಶಕವನ್ನು ಆರು ಭೂವೈಜ್ಞಾನಿಕ 
ಅವಧಿಣಾಗಿ ಪುನರ್ವಿಭಜಸಲಾಗಿದೆ. 
ಅವುಗಳೆಂದರೆ ಕೇಂಜ್ರಯನ್‌ (Cambrian), 
ಆರ್ಡೋವಿಷಿಯನ್‌ (Ordovician), 
ಸೈಲುರಿಯನ್‌ (Silurian), ಡೆಪೊನಿಯನ್‌ 
(Devonian). ಕಾರ್ಬೊನಿಫೆರಸ್‌ 
(Corboniferous) ಮತ್ತು ಪೆರ್ಮೀಯನ್‌ 


(Permian). ಶಕ ಅವಧಿಗಳು ಅವುಗಳದ್ಧ್ದ 
ಕಾಲದ ಅವರೋಹಣ ಕ್ರಮದಲ್ತವೆ. 


ಪೇಅಲಂಸೋಜೋಲುಕ್‌ ಶಕದ 
ಪ್ರಾರಂಭದಲ್ಲ ಎದ್ದುಕಾಣುವ 
ಅಂಶವೆಂದರೆ ಹೊರಚಿಪ್ಟುಗಳುಳ್ಳ 

ಅಥವಾ ಶಂಕು ಜೀವಿಗಳು ಮೊದಲ 
ಬಾರಿಗೆ ಕಾಣಿಸಿಕೊಂಡದ್ದು. ಅಂದರೆ 
ಗಡಸು ಭಾಗಗಳುಳ್ಳ ಪ್ರಾಣಿಗಳು 
ಮೊದಲು ಕಾಣಿಸಿದ ಸಮಯ. 
ಪೇಅಲಂಸೋಜೋಲುಕ್‌ ಅವಧಿಯ 
ಪ್ರಾರಂಭದಲ್ಲ ವಾತಾವರಣದಲ್ಲಿ ಇಂಗಾಲದ 
ಡೈ ಆಕ್ಟ್ಕೈಡ್‌ ಮಟ್ಟ ಹತ್ತು ಪಟ್ಟು ಹೆಚ್ಚಾಗಿತ್ತು. 
ಸಮುದ್ರ ಮಟ್ಟ ಈಗಿರುವುದಕ್ಕಿಂತ ಬಹಳ 
ಎತ್ತರಕ್ಕಿತ್ತು. ಈ ಶಕದ ಅಂತ್ಯದ ವೇಳೆಗೆ 
ಈಗಿರುವ ಮಟ್ಟಕ್ಕೆ ಕುಸಿದಿತ್ತು. ಈಗ ಶಿಲಾ 
ದಾಖಲೆಗಳಲ್ಲಿ ಸಂರಕ್ಷಿಸಲ್ಪಟ್ಷರುವ ವಿವಿಧ 
ಕಾಲದ ಹಿಮನದಿಗಳು ಹೊತ್ತುತಂದ 
ಮಣ್ಣಿನ ರಾಶಿಗಳ೦ಂದ, ಭೂಮಿಯು 

45೦ ಮತ್ತು 42೦ ದಶಲಕ್ಷ ವರ್ಷಗಳ 
ನಡುವೆ ಮೂರನೇ ಹಿಮಯುಗದಲ್ಲ 
ಮುಳುಗಿಹೋಗಿತ್ತು ಎಂಬುದು ಸ್ಪಷ್ಟವಾಗಿ 
ತಿಆಯುತ್ತದೆ. ಇದಾದ ನಂತರ ಆಳವಿಲ್ಲದ 
ಸಮುದ್ರಗಳು ಬಂಡಗಳ ಒಳಭಾಗಕ್ಕೆ 
ಹರಿದು ಬಂದವು. ಮೊದಲು ಕಂಡುಬಂದ 


ಐ ವಂಡರ್‌... ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦21| 23 


ಕಾಡುಗಳಲ್ಲಿ ಲೈಕೋಪ್ಪಿಡ್‌ ಗುಂಪಿನ 
ಸಸ್ಯಗಳೇ ಪ್ರಧಾನವಾಗಿದ್ದವು. ಕಟ್ಟಿಗೆ 

ಉಳ್ಳ ಗಿಡಮರಗಳು ಸುಮಾರು 420 
ದಶಲಕ್ಷ ವರ್ಷಗಳ ಹಿಂದೆ ವಿಕಾಸ 
ಹೊಂದಿದವು. ಶೇಖರಗೊಂಡ ಈ 
ಸಸ್ಯಗಳು ಮತ್ತು ಅನಂತರದ ವರ್ಷಗಳಲ್ಲಿ 
ಇವುಗಕಳಲ್ಲ ಉಂಟಾದ ಬದಲಾವಣಿಗಳ 
ಪರಿಣಾಮವಾಗಿ ಉಂಬಾದ ಕಲ್ಪ್ಲದ್ದಅನ 
ನಿಕ್ಷೇಪಗಳು ಇಂದು ಪ್ರಪಂಚದ ನಾನಾ 
ಭಾಗಗಳಲ್ಪ್ಲ ಕಂಡು ಬರುತ್ತಿವೆ. (ಚಿತ್ರ ಆ 
ನೋಡಿ) ಪಳೆಯುಳಕೆ ಪ್ರಕ್ರಿಯೆಯಲ್ಲ 
ಕಲ್ಲುಬಂಡೆಗಳಲ್ಲ ಸಂರಕ್ಷಿಸಲು 
ಸಾಧ್ಯವಾಗುವಂತಹ ಬನಿಜಯುಕ್ತ 
ಗಡಸು ಭಾಗಗಳುಳ್ಳ ಜೀವಿಗಳು ಈ 
ಶಕದ ಆರಂಭದಲ್ಲ ಮೊದಲ ಬಾರಿಗೆ 
ಸಮುದ್ರಗಳಲ್ಪ್ಲ ಕಾಣಿಸಿಕೊಂಡವೆಂದು 
ಪಳೆಯುಳಕೆಗಕ ದಾಖಲೆಗಳು 
ಸೂಚಿಸುತ್ತವೆ. ಅತ್ಯಲ್ಪ ಸಮಯದಲ 
ಇದ್ದಕ್ಕಿದ್ದಂತೆ ಇವುಗಳ ಸಂಖ್ಯೆ ಹೆಚ್ಚಿತು. ಈ 
ಶಕದ ಮೊದಲ ಪಳೆಯುಳಕೆಗಕಲ್ಲ ಬಹಳ 
ಮಟಣ್ಟಗೆ ಲೈಲೊಬ್ಯಟ್‌ಗಳು (trilobites) 
ಖಬ್ರಾಕಿಯೋಪಾಡ್‌ಗಳು (brachiopods), 
ಬಂಡೆಸಾಲುಗಳನ್ನು ರೂಪಿಸುವಂತಹ 
ಆಕಿೀಂಯೋಸ್ಯೆತಿಡ್‌ಗಳು (archaeocyathids) 
ಮತ್ತು ಅತಿ ಚಿಕ್ಕ ಸಮುದ್ರ ಶಂಕುಗಳು 
(ಚಿತ್ರ ೨ ನೋಡಿ) ಪ್ರಮುಖವಾದವು. 


ಈ ಮೊದಲೇ ಹೇಳರುವಂತೆ ಪ್ರಾಯಶಃ 
ಒಂದೇ ಪೂರ್ವಜ ಜೀವಿಯಿಂದ ಜನಿಸಿ, 
ಜೀವಿಗಳು ತ್ವರಿತವಾಗಿ ಹರಡಿಕೊಂಡ 
ಮತ್ತು ವೈವಿಧ್ಯೀಕರಣ ಪಡೆದ 
ಕೇಂಬ್ರಯನ್‌ ಅವಧಿಯ 54೦- 

5೭೦ ದಶಲಕ್ಷ ವರ್ಷಗಳ ಮಧ್ಯಂತರ 
ಕಾಲವನ್ನು ಕೇಂಜ್ರಯನ್‌ ಸ್ಫೋಟ 

ಎಂದೇ ಗುರುತಿಸಲಾಗಿದೆ. ತಿಆದಿರುವ 
ಎಲ್ಲಾ ಫೈಲಮ್‌ (phylum)ಗಳು, ಅ೦ದರೆ 
ಜೀವಿಗಳ ಪ್ರಧಾನ ವಿಭಾಗಗಳು ಆ ಹೊತ್ತಿಗೆ 
ಕಾಣಿಸಿಕೊಂಡಿದ್ದವು. ಆಧನಿಕ ಜಗತ್ತಿನ 
ಸಮುದ್ರದ ಅಕಶೇರುಕ (invertebrate) ಗಳ 
ಸರಿಸುಮಾರು ಎಲ್ಲಾ ಬಗೆಯ ಮೊದಲ 
ಪ್ರತಿನಿಧಿಗಳ ಉತ್ಪತ್ತಿಯಾಯುತು. ಈ 
ಸಮಯದಲ್ಲ ದಕ್ಷಿಣಾರ್ಧಗೋಳದಲ್ಲ 
ಗುಂಪಾಗಿ ಕೂಡಿಕೊಂಡಿದ್ದ ಬಂಡಗಳ 
ಸಾಕಷ್ಟು ಭೂಭಾಗ ಯಾವುದೇ ವಿಧದ 
ಸಸ್ಯಗಅಲ್ಲದಿದ್ದರಿಂದ ಪ್ರಾಯಶಃ 
ಶುಷ್ಣವಾಗಿದ್ದು, ಕಲ್ಲುಬಂಡೆಗಳನ್ನು 
ಅಥವಾ ಸೂಕ್ಷ್ಯಜೀವಿಗಳ೦ದ ತುಂಬದ 
ಮಣ್ಣಿನ ಮೇಲು ಪದರವನ್ನು ಹೊಂದಿತ್ತು. 
ಸುಮಾರು 44೦ ದಶಲಕ್ಷ ವರ್ಷಗಳ 
ಹಿಂದಿನ ಕಾಲವನ್ನು ಅಳವಿನ ಕಾಲವೆಂದೇ 
ಗುರುತಿಸಬಹುದು. ಏಕೆಂದರೆ ಈ 
ಸಮಯದಲ್ಲ ಕೆಲವು ಜೀವಿಗಳ ಗುಂಪಿನ 
ಸುಮಾರು ಶೇ. 86ರಷ್ಟು ಜೀವಜಾತಿಗಳು 


ಚಿತ್ರ ೨. ಪೇಲಯೋಜೋಲುಕ್‌ ಶಕದ ಪಳೆಯುಳಕೆಗಳು (ಎ) ಟೈೈಲೊಬೈಟ್‌ಗಳು (ಅ) ಪ್ರೇಕಿಯೋಪಾಡ್‌ಗಳು (ಸಿ) ಆಕೀಯೋಸ್ಯೆತಿಡ್‌ಗಳು 


(¢) James St. John, Flickr. URL: https://www. 
flickr.com/photos/jsjgeology/33735733981. 
ಪರವಾನಗಿ: CC-BY. 


ಭೂಮಿಯಂದ ಅದೃಶ್ಯವಾದವು. ಇದನ್ನು 
ಆರ್ಡೊೋವಿಷಿಯನ್‌-ಸೈಲುರಿಯನ್‌ ಅಳವಿನ 
@wuನೆ (Ordovician-Silurian Extinction 
Event) ಎನ್ನಲಾಗಿದೆ. 


ಈ ಶಕದಲ್ಪಯೇ ಅಪಲೇಷಿಯನ್‌ 
(Appalachian), ಯೂರಲ್‌ (Ural) 

ಮತ್ತು ಮಂಗೋಲಅಯಾದ ಪರ್ವತಗಳು 
ಭೂಮಿಯ ಶಿಲಾವರಣದ ಫಲಕಗಳ 
ಢಿಕ್ಕಿಯ ಪರಿಣಾಮವಾಗಿ ರೂಪುಗೊಂಡವು. 
ಈ ಶಕದ ಅಂತ್ಯದ ವೇಳೆಗೆ ಆಧುನಿಕ 
ಜಗತ್ತಿನ ಮೊದಲ ಸಸ್ಯಗಳಾದ 
ಶಂಕುಮರಗಳು (conifers) ಭೂಮಿಯ 
ಮೇಲೆ ಕಾಣಿಸಿಕೊಂಡವು. ಮೃದ್ವಂಗಿಗಳು 
(molluscs) ಮತ್ತು ಸಂಧಿಪದಿಗಳು 
(arthropods) ಸಮುದ್ರದಲ್ಲ ಪ್ರಬಲವಾದವು. 
ಕಶೇರುಕಗಳು (vertibrates) ಕಾಣಿಸಿ 
ಕೊಂಡದ್ದು ಈ ಶಕದ ಗಮನಾರ್ಹ 
ಘಟನೆಗಳಲ್ಲೊ೦ದು. 


415 ದಶಲಕ್ಷ ವರ್ಷಗಳು ಮತ್ತು 355 
ದಶಲಕ್ಷ ವರ್ಷಗಳ ನಡುವಿನ ಅವಧಿಯಲ್ಲ 
ಸಮುದ್ರಗಳಲ್ಲ ಬಗೆಬಗೆಯ ಮೀನುಗಳು 
ಕಾಣಿಸಿಕೊಂಡವು. ಈ ಅವಧಿಯಲ್ಲಯೇ 
ಉಭಯಚರಿಗಳು (೩Ampಗbians) ಮತ್ತು 
ಮೊದಲ ಶಾರ್‌ಗಳ ಪೂರ್ವಜರಾದ 
(ancesters) ಹಾಲೆ-ಶಜುರೆಕ್ಕೆ (Lobe- 
finned) ಮೀನುಗಳು ಕಾಣಿಸಿಕೊಂಡವು. 
ಆದ್ದರಿಂದ ಭೂಮಿಯ ಇತಿಹಾಸದ ಈ 
ಅವಧಿಯನ್ನು ಮೀನುಗಳ ಯುಗ (ಸೀ ಂf 
Fishes) ಎಂದೇ ಹೆಸರಿಸಲಾಗಿದೆ. 


ಮೀನುಗಳು ಕಾಣಿಸಿಕೊಂಡ ಪರಿಣಾಮವಾಗಿ 
ಟ್ರಲೋಬ್ಯೆಟ್ಸ್‌ ಸಹ ಸೇರಿದಂತೆ ಸುಮಾರು 
ಶೇ. 75ರಷ್ಟು ಪ್ರಾಚೀನ ಸಮುದ್ರ ಜೀವಿಗಳ 
ಗುಂಪುಗಳು ಅಳದು ಹೋದವು. 36೦ 
ದಶಲಕ್ಷ ವರ್ಷಗಳು ಮತ್ತು 26೦ ದಶಲಕ್ಷ 
ವರ್ಷಗಳ ನಡುವೆ ಭೂಮಿಯು ನಾಲ್ಕನೆಯ 


ಹಿಮಯುಗವನ್ನು ಕಂಡಿತು. ಸುಮಾರು 
25೦ ದಶಲಕ್ಷ ವರ್ಷಗಳ ಹಿಂದೆ ಸಂಭವಿಸಿದ 
ಸಾಮೂಹಿಕ ಅಳವು ಆ ಕಾಲದಲ್ಪದ್ದ 
ಸುಮಾರು ಶೇ. ೨5 ಭಾಗದಷ್ಟು ಬಹಳ 
ಭೀಕರವಾಗಿ ಜೀವಿಗಳನ್ನು ಬಾಧಿಸಿತು. ಈ 
ಅಳವಿನಲ್ಲ ಅಂದಿದ್ದ ಹವಳಗಳು ಮತ್ತು ಆಗ 
ಲಭ್ಯವಿದ್ದ ಬಹುತೇಕ ಮರಗಳೂ ಸೇರಿದ್ದವು. 
ಮಹಾ ವಿನಾಶ (Great Dying) ಎ೦ದೆ 
ವರ್ಣಿಸಿರುವ ಈ ಘಟನೆಯ ಪರಿಣಾಮವಾಗಿ 
ಭೂಮಿಯ ಮೇಲೆ ಅಲ್ಲಯವರೆಗೂ 
ಅಸ್ತಿತ್ತದಲ್ಪದ್ದ ಹಲವಾರು ಪ್ರಾಣಿಗಳು ಮತ್ತು 
ಸಸ್ಯಗಳು ಕಾಣದಾದವು. 


(ಅ) ಮೀಸೋಜೋಲಖುಕ್‌ ಶಕ: ಠ ಶಕವು 
ಮೂರು ಅವಧಿಗಳನ್ನೊಳಗೊಂಡಿತ್ತು- 
ಲ್ರೈೇಯಾಸಿಕ್‌ (Triassic), ಜ್ಯುರಾಸಿಕ್‌ 
urassie) ಮತ್ತು ಕ್ರೆಬೇಷಿಯಸ್‌ 
(Cretaceous). ಈ ಅವಧಿಗಳು ಅವುಗಳ 
ಕಾಲಮಾನದ ಅವರೋಹಣ ಕ್ರಮದಲ್ತವೆ. 
ಮೆಸೋಜೋಲುಕ್‌ ಶಕ ೦5೦.೦ 
ದಶಲಕ್ಷ ವರ್ಷಗಳ ಹಿಂದೆ ಪ್ರಾರಂಭವಾಗಿ, 
186.2 ದಶಲಕ್ಷ ವರ್ಷಗಳ ವರೆಗೆ 

ಇತ್ತು. ಠ ಶಕದ ಕೊನೆಯ ಹೊತ್ತಿಗೆ 
ಶಗಿನ ಬಂಡಗಳು ಈಗ ಕಾಣುತ್ತಿರುವ 
ಸ್ಥಳಗಳಗೆ ಚಲಅಸಲಾರಂಭಸಿದವು. 

ಈಗ ಕಾಣಬರುವ ಪ್ರಮುಖ ಸಸ್ಯಗಳು 
ಮತ್ತು ಪ್ರಾಣಿಗಳ ಪೂರ್ವಜ ಜೀವಿಗಳು 
ಭೂಮಿಯ ಇತಿಹಾಸದ ಈ ಭಾಗದಲ್ಲ 
ವಿಕಾಸಗೊಂಡವು. 25೦ ದಶಲಕ್ಷ 
ವರ್ಷಗಕ ಹಿಂದೆ ಭೂಮಿಯ ಮೇಲನ 
ಸರಿಸುಮಾರು ಎಲ್ಲ ಜೀವಿಗಳನ್ನೂ 
ಅಳಸಿಹಾಕಿದ ದೊಡ್ಡ ಅಳವಿನ ಘಟನೆ 
ನಡೆದು ೭2೦ ದಶಲಕ್ಷ ವರ್ಷಗಳು ಕಳೆದ 
ನಂತರದ ಈ ಶಕದಲ್ಪ್ಲ ಡೈನೋಸಾರ್‌ಗಳು 
ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಇದನ್ನು 
ಸರೀಸೃಪಗಳ ಯುಗ (Ag of Reptiles) 
ಎಂದು ಕರೆಯುತ್ತಾರೆ. 


24 | ಐ ಪಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦೭1 


ಮತ್ತೊಂದು ಪ್ರಮುಖ ಸಾಮೂಹಿಕ ಅಳವು 
ಸುಮಾರು 2೦೦ ದಶಲಕ್ಷ ವರ್ಷಗಳ ಹಿಂದೆ 
ಸಂಭವಿಸಿತು. ಇದರಲ್ಲ ಸುಮಾರು ಶೇ. 2೨೦ 
ಭಾಗ ಸಮುದಜೀವಿಗಳ ಕುಟುಂಬಗಳು 
ಮತ್ತು ಹಲವಾರು ಭೂಚರ ಕಶೇರುಕಗಳು 
ಕಾಣಿಯಾದವು. ಈ ಯುಗದ 

ಅಂತ್ಯದಲ್ಲಿ 10 ಕಿ.ಮೀ. ವ್ಯಾಸದ ಒಂದು 
ಕ್ಷುದರ್ರಹ ಭೂಮಿಗೆ ಅಪ್ಪಆಅಸಿದ ಕಾರಣ 
ಮತ್ತೊಂದು ಪ್ರಮುಖ ಸಾಮೂಹಿಕ ಅಳವು 
ಸಂಭವಪಿಸಿತೆನ್ನುವ ನಂಜಕೆ ಇದೆ. ಇದರ 
ಪರಿಣಾವಾಗಿ ಡೈನೋಸಾರ್‌ಗಳು ಮತ್ತು 
ಹಲವಾರು ಪ್ರಾಣಿ ವರ್ಗಗಳು ನಾಶವಾದವು. 
(ಚಿತ್ರ 10). ಸಮುದ ಜಗತ್ತಿನಲ್ಲ ಎಲ್ಲಾ 
ಬಗೆಯ ಅಮ್ಯೊನೈಟ್‌ (Ammonites) 

ಗಳು, ಬಂಡೆ-ಕಟ್ಟುವ ದ್ವಿಕವಾಟಗಳು 
(reef-building bivalves) ಮತ್ತು ಸಮುದ್ರ 
ಸರೀಸೃಪಗಳು ಸಹ ಸಾವನ್ಮಪ್ತಿದವು. 


(ಪಿ) ಸಿಮನೋಜೋಲಖುಕ್‌ ಶಕ: ಇದು 
ಇತ್ತೀಚಿಗಿನ ಕಳೆದ 66 ದಶಲಕ್ಷ ವರ್ಷಗಳ 
ಅವಧಿಯ ಶಕ. ಈ ಶಕದಲ್ಪ 2೨.58 
ದಶಲಕ್ಷ ವರ್ಷಗಳ ಹಿಂದೆ ನಮಗೆ 
ಗೊತ್ತಿರುವ ಕೊನೆಯ ಕ್ಷಾಟರ್ನರಿ 
ಹಿಮೀಕರಣ (Quaternary Glaciation) 
ಜರುಗಿತು. ಇದರೊಂದಿಗೆ ಶುಷ್ಣವಾಗುವ 
ಮತ್ತು ತಂಪಾಗುವ ಪ್ರವೃತ್ತಿಯು 
ಅಂತ್ಯವಾಯುತು. ಭೂಮಿಯ ಧ್ರುವದ 
ಹಿಮ ಟೊಪ್ಪಿಗೆಗಕು ಮತ್ತು ಉತ್ತರಾರ್ಧ 
ಗೋಳಕದ ಖಂಡಗಳ ಹಿಮ ಹಾಳೆಗಳು 40 
ಡಿರ್ರಿ ಅಕ್ಷಾಂಶದವರೆಗೆ ವಿಸ್ತರಿಸಿ, ಉತ್ತರ 
ಮತ್ತು ದಕ್ಷಿಣ ಅಮೆರಿಕಾ. ಯೂರೋಪ್‌, 
ಏಷಿಯಾ ಮತ್ತು ಅಂಬಾರ್ಟಕಾಗಳಕಲ್ಪ್ಲ ಪದೇ 
ಪದೇ ದಫಪ್ಪವಾದವು. ಹಿಮಯುಗದ ಶೃಂಗ 
ಅವಧಿಯಲ್ಲಿ ಹೆಚ್ಚುಕಡಿಮೆ ಶೇ.3೦ ಭಾಗದಷ್ಟು 
ಭೂಮಿ ಹಿಮನದಿಗಳ೦ದ ಆವರಿಸಲ್ಪಟ್ಟತು. 
ಹಿಮನದಿಗಳಂದಾದ ಪ್ರಮುಖ 


K! 


| 1% 
| 
| 


ಚಿತ್ರ 10. ಮೀಸೊಜೋಲುಕ್‌ ಶಕದಲ್ಪ ಡೈನೋಸರ್‌ಗಳು ಕಾಣಿಸಿಕೊಂಡವು. 


ಕೃಪೆ: Gerhard Boeggemann, Wikimedia Commons. URL: https://commons.wikimedia.org/wiki/File:Europasaurus_holgeri_Scene_2.jpg. ಪರವಾನಗಿ: CC-BY-SA. 


ಪರಿಣಾಮವೆಂದರೆ ಪ್ರಪಂಚದಾದ್ಯಂತ 
ಸರಾಸರಿ ಸಮುದ್ರ ಮಟ್ಟ ಕುಸಿಯುತು. 
ಮೆಸನೋಯಜೋಯುಕ್‌ ಶಕದ ಕೊನೆಯ 
ಹೊತ್ತಿಗೆ ಡೈನೋಸಾರ್‌ಗಳ ಅಳವು. 
ಸಸ್ಪನಿಗಳು ವೈವಿಧ್ಯಮಯವಾಗಲು ಅವಕಾಶ 
ಮಾಡಿಕೊಟ್ಟವು. ಇದರಿಂದ ಹಲವಾರು 
ಸಸ್ತನಿಗಳು ಸಿನೋಜೋಯುಕ್‌ ಶಕದಲ್ಪ 
ಮತ್ತಷ್ಟು ದೊಡ್ಡ ಗಾತ್ರ ತಕೆದವು. ದೊಡ್ಡ 
ಸಸ್ತನಿಗಳು. (ಮಹಾಗಜಗಳು-mammoths, 
ಶಂಕುದಂತಗಳಕು-m೩stಂdಂn: ಮತ್ತು ಇತರೆ 
ಹಲವು) ಪಕ್ಷಿಗಳು (ಹಾರಲಾರದ ಬೃಹತ್‌ 
ಗಾತ್ರದವೂ ಸೇರಿದಂತೆ) ಮತ್ತು ಹೂಬಡುವ 
ಗಿಡಗಳು ಹಿಮಾವೃತವಲ್ಲದ ಪ್ರದೇಶಗಳ 
ಪ್ರಮುಖ ಜೀವಿಗಳಾದವು. ಈ ಶಕವನ್ನು 
ಸಸ್ತನಿಗಳ ಯುಗ (Age of Mammals) ಹಾಗೂ 
ಪಕ್ಷಿಗಕ ಯುಗ (Ag of Birds) ಎ೦ಬ 
ಎರಡೂ ಹೆಸರುಗಳಂ೦ದ ವರ್ಣಿಸಲಾಗಿದೆ. 
(ಚಿತ್ರ 1 ನೋಡಿ) 


ಸುಮಾರು 1,7೦೦ ವರ್ಷಗಳ ಹಿಂದೆ 
ಹಿಮನದಿ ಅವಧಿಯು ಅಂತ್ಯವಾಗುವ 
ಸಮಯದ ಕ್ವಾಟರ್ನರಿ ಅಳವಿನ 
ಘಟನೆಯಲ್ಲ, ಇಂತಹ ಬಹುತೇಕ ಪ್ರಾಣಿಗಳು 
ಅಳದು ಹೋದವು. ಆಧುನಿಕ ಜಗತ್ತಿನಲ್ಲಿ 
ಬದುಕುತ್ತಿರುವ ಮಾನವರು ಆಪ್ರಿಕಾ 
ದೇಶದಲ್ಲ 1,5೦,೦೦೦ ದಿಂದ 2,೦೦,೦೦೦ 
ವರ್ಷಗಳ ಹಿಂದಿದ್ದ ಚಿಕ್ಕ ಮಾನವ 
ಸಮುದಾಯದ ವಂಶಸ್ಥರೆಂದು ಬಹಳಷ್ಟು 
ವಿಜ್ಞಾನಿಗಳು ನಂಬುತ್ತಾರೆ. ಅನಂತರ, 
ಸುಮಾರು 1,೦೦,೦೦೦ ವರ್ಷಗಳ ಹಿಂದೆ 
ಆಧುನಿಕ ಮಾನವರು ಯೂರೋಪ್‌ 
ಮತ್ತು ಏಷಿಯಾಗಳಕತ್ತ ವಲಸೆ ಬಂದರು. 
ಭಾರತ ಉಪಖಂಡ ಯೂರೇಷಿಯಾ 
ಜೊತೆ ಢಿಕ್ಕಿ ಹೊಡೆದ ಪರಿಣಾಮವಾಗಿ 
ಹಿಮಾಲಯದ ಉಗಮವಾಲಯುತು. 

ಆಫ್ರಿಕಾ ಮತ್ತು ಯೂರೋಪ್‌ಗಳ ಢಿಕ್ಕಿಯ 
ಪರಿಣಾಮವಾಗಿ ಆಲ್ಡ್‌ ಹುಟ್ಟತು. ಆದಿ 


ಐ ಪಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್ಸ್‌, ಆಗಸ್ಟ್‌ 2೦21| 25 


ಮಾನವರು ಮೊತ್ತಮೊದಲಗೆ ಆಪ್ರಿಕಾದಲ್ಲಿ 
ಕಾಣಿಸಿಕೊಂಡರು ಮತ್ತು ಪ್ರಾಯಶಃ 2 
ದಶಲಕ್ಷ ಮತ್ತು 1.8 ದಶಲಕ್ಷ ವರ್ಷಗಳ 
ನಡುವಿನ ಕಾಲದಲ್ಲ ಏಷಿಯಾ ಕಡೆ ವಲಸೆ 
ಹೋದರು. ಆಧುನಿಕ ಮಾನವರು ಪ್ರಪಂಚದ 
ಬೇರೆ ಪ್ರದೇಶಗಳಲ್ಪ ನೆಲಸಿದ್ದು ಮತ್ತೆ 
ಬಹಳ ಕಾಲದ ನಂತರವೇ. ವ್ಯವಸಾಯದ 
ಆರಂಭ ಮತ್ತು ಮೊತ್ತಮೊದಲ ನಾಗರಿಕತೆ 
ಉದಂಖಸಿದ್ದು ಕಳೆದ 12೦೦೦ ವರ್ಷಗಳ 
ಹಿಂದೆ. ನಾವು ವಾಸಿಸುತ್ತಿರುವ ಇಂದಿನ 
ಭೂವೈಜ್ಞಾನಿಕ ಅವಧಿಯನ್ನು ವರ್ಣಿಸಲು 
ಸಾಮಾನ್ಯವಾಗಿ ಅನೌಪಚಾರಿಕವಾಗಿ 
ಬಳಸುವ ಪದ ಆಂತ್ರೋಪೊಸೀನ್‌. 

ಈ ಪದದ ಪ್ರಾಮುಖ್ಯತೆಯೇನೆಂದರೆ. 
ಭೂಮಿಯ ಇತಿಹಾಸದಲ್ಲ ಮೊಟ್ಟಮೊದಲ 
ಬಾರಿಗೆ ಮಾನವನ ಚಟುವಟಕೆಗಳು, 
ಹವಾಮಾನ ಬದಲಾವಣೆ, ಸಮುದ್ರ 
ಮಟ್ಟದಲ್ಲ ಏರಿಕೆ, ಹೆಚ್ಚುತ್ತಿರುವ ಪರಿಸರ 


26 


ಹಾನಿ, ಮತ್ತು ಗಾಆ ಮತ್ತು ನೀರಿನ 
ಮಾಅನ್ಯಗಳ ರೂಪದಲ್ಲ ಅನುಭವಕ್ಕೆ 
ಬರುತ್ತಿರುವಂತೆ, ಭೂಮಿಯ ಸ್ಥಿತಿಗತಿಗಳ 
ಮೇಲೆ ಪರಿಣಾಮ ಜೀರುತ್ತಿವೆ. 


ಭೂಮಿಯ ಈ ಅತಿ ಸಂಕ್ಷಿಪ್ತ 


ಇತಿಹಾಸದಿಂದ ನಮ್ಯ ಗ್ರಹದ 
ಪಿಲಾವರಣ, ವಾತಾವರಣ. ಜಲಾವರಣ 
ಮತ್ತು ಜೀವಾವರಣಗಳು ಸತತವಾಗಿ 
ಬದಲಾಗುತ್ತಿವೆ ಎಂದು ನಮಗೆ 

ತಿಆದು ಬರುತ್ತದೆ. ಈ ಬದಲಾವಣಿಗಳ 
ಪರಿಣಾಮ ಸುದೀರ್ಷ ಕಾಲದ ನಂತರ 


ಅಂದರೆ ಅನೇಕ ದಶಲಕ್ಷ ವರ್ಷಗಳ 
ನಂತರ ಗೋಚರವಾಗುತ್ತದೆ. ಈ 
ಪ್ರಕ್ರಿಯೆಗಳು ನಮ್ಮ ಭವಿಷ್ಯ ಮತ್ತು 
ಭೂಮಿಯ ಮೇಲರುವ ಇತರ ಜೀವಿಗಳ 
ಭವಿಷ್ಯದ ಮೇಲೆ ಖಂಡಿತವಾಗಿ ಪ್ರಭಾವ 
ಜೀರುವುದನ್ನು ಮುಂದುವರಿಸುತ್ತವೆ. 


PT 
7 


ಚಿತ್ರ 1. ಸಿನೋಜೋಲುಕ್‌ ಶಕದ ವೈಶಿಷ್ಟ್ಯ ವೈವಿಧ್ಯೀಕರಣಗೊಂಡ ಮತ್ತು ಗಾತ್ರದಲ್ರ ಬೆಳೆದ ಸಸ್ತನಿಗಳು (ಚಿತ್ರದಲ್ಲ ಉಣ್ಣೆಯಿಂದ ಕೂಡಿದ ಮಹಾಗಜಗಳು, ಉಣ್ಣೆಯ 
ಮೈನೋಸೆರಸ್‌, ಯೂರೋಪಿನ ಗುಹಾವಾಸಿ ಸಿಂಹಗಳು, ಹಿಮಸಾರಂಗದ ಮೃತದೇಹ ಇತ್ಯಾದಿಗಳನ್ನು ಕಾಣಬಹುದು). 


ಕೃಪೆ: The Public Library of Science, uploaded by FunkMonk, Wikimedia Commons. URL: https://commons.wikimedia.org/wiki/File:lce_age_fauna_of_northern 
Spain_- Mauricio_AnthC3%B3n.jpg. ಪರವಾನಗಿ: CC-BY-SA. 


oop 


ಸೂಚನೆ: Credits for the image used in the background of the article title: The Earth seen from Apollo 17.NASA/Apollo 17 crew; taken by Harrison Schmitt or 
Ron Evans, Wikimedia Commons. URL: https:/fcommons.wikimedia.org/wiki/File:The_Earth_seen_from_Apollo_17.jpg. ಪರವಾನಗಿ: CC-BY. 


ಎಸ್‌. ಮೋಹನ ಕುಮಾರ್‌ ಕೇರಳದ ತಿರುವನಂತಪುರದವರು. 1೨65ರಲ್ತ ಭೂವಿಜ್ಞಾನದಲ್ಲ ಎಂ.ಎಸ್ಟಿ ಪಡೆದು, 1೨69ರಿಂದ 
೨೦೦1ರವರೆಗೆ ಕೇರಳದ ಕಾಲೇಜು ಶಿಕ್ಷಣ ಇಲಾಖೆಯ ಕಾಲೇಜುಗಳಲ್ಪ ಶಿಕ್ಷಕರಾಗಿ ಕೆಲಸ ಮಾಡಿ, ನೆಡುಮಂಗಡದ ಸರ್ಕಾರಿ 


ಕಾಲೇಜನ ಪ್ರಾಂಶುಪಾಲರಾಗಿ ನಿವೃತ್ತರಾದರು. ಅವರ ಈಮೇಲ್‌ ವಿಳಾಸ ೦೧234 @mil.cಂMm ಎ೦ಬಲ್ಲ ಸಂಪರ್ಕಿಸಬಹುದು. 
ಅನುವಾದ: ಜ. ವಿ. ನಿರ್ಮಲ ಪರಿಶೀಲನೆ: ಅ.ಎಂ.ಚ೦ದ್ರಶೇಖರ್‌ 


ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಲೂಲ್‌ ಸೈನ್ಹ್‌, ಆಗಸ್ಟ್‌ 2೦೦21 


